ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 178 
ಸದಸ್ಯರ ಹೆಸರು: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
ಉತ್ತರಿಸುವ ದಿನಾಂಕ: 03-03-2020 
ಉತ್ತರಿಸುವವರು: ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಪ್ರಶ್ನೆಗಳು ಉತ್ತರ 
ಹೌದು 
ರಾಜ್ಯದಲ್ಲಿ ರೇಷ್ಮೆ ಬೆಳೆಗಾರರು ಆನೇಕ | ರೇಷ್ಮೆ ಬೆಳೆಗಾರರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ಒದಗಿಸಿ ರೇಷ್ಮೆ 
ಸಂಕಷ್ಟಗಳನ್ನು ಎದುರಿಸುತ್ತಿರುವುದು ಸರ್ಕಾರದ | ಕೃಷಿ ಅಭಿವೃದ್ಧಿಗಾಗಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆ 
ಗಮನಕ್ಕೆ ಬಂದಿದೆಯೇ; ಹಾಗೂ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸುವ ಮುಖಾಂತರ 
ರೇಷ್ಮೆ ಬೆಳೆಗಾರರ ಸಂಕಷ್ಟಗಳನ್ನು ಪರಿಹರಿಸು ಶ್ರಮ 
| ವಹಿಸಲಾಗುತ್ತಿದೆ. 
ಕಳೆದ ಒಂದು ವರ್ಷದಿಂದ ರೇಷ್ಮೆ ಗೂಡಿನ | ಪ್ರಸಕ್ತ ಸಾಲಿನಲ್ಲಿ ರೇಷ್ಮೆ ಗೂಡಿನ ಧಾರಣೆಯಲ್ಲಿ ಕುಸಿತ ಕಂಡು 
ಬೆಲೆಯು ತೀವ್ರ ಕುಸಿತ ಕಂಡಿದ್ದು ಬೆಳೆಗಾರರು | ಬಂದಿರುವುದಿಲ್ಲ. ಧಾರಣೆಗಳು ಉತ್ತಮವಾಗಿರುತ್ತದೆ. 
pe is ಎರುಗಳಿಗ ಸರಾ (ರೇ ಗೂಡಿನ ಧಾರಣೆ ಕುಸಿತಗೊಂಡಾಗ ಶ್ರೇಣೀಕರಣ / ವರ್ಗೀಕರಣ 
ನಲಿರಣ್ರಿದ್ದಾದ್ದೂ. § ಸರ್ಕಾರ | ಒಧ್ಧಾರದ ಮೇಲೆ ರಕ್ಷಣಾತ್ಮಕ ದರ ನೀಡುವ ಕಾರ್ಯಕ್ರಮವಿದೆ. 
ಯಾವ ಪರಿಹಾರವನ್ನು ಕಲ್ಪಿಸಿದೆ; 


ಪ್ರಸ್ತುತ ದ್ವಿತಳಿ ರೇಷ್ಮೆ ಗೂಡಿನ ದರ ಪ್ರತಿ ಕೆಜಿಗೆ ರೂ260/- ಹಾಗೂ 
ಮಿಶ್ರತಳಿ ಗೂಡಿನ ದರ ಪ್ರತಿ ಕೆಜಿಗೆ ರೂ.220/-ಕ್ಕಿಂತ ಕಡಿಮೆಯಾದಾಗ 
ರಕ್ಷಣಾತ್ಮಕ ದರ ನೀಡಲು ಕ್ರಮವಹಿಸಲಾಗುತ್ತದೆ. 


ರೇಷ್ಮೆ ಗೂಡಿಗೆ ಸರ್ಕಾರವು ಪ್ರೋತ್ಸಾಹಧನವನ್ನು 
ನೀಡುತ್ತಿದ್ದು ಅದನ್ನು ಈಗ ರೈತರಿಗೆ ನೀಡುವ 
ಕುರಿತು ಕ್ರಮ ಕೈಗೊಳ್ಳುವುದೇ; 


ರೇಷ್ಮೆ ಗೂಡಿನ ಧಾರಣೆಯು ಕುಸಿತಗೊಂಡಾಗ ಪ್ರೋತ್ನಾಹಧನವನ್ನು 
ರಕ್ಷಣಾತ್ಮಕ  ದರವಾಗಿ ನೀಡುವ ಕಾರ್ಯಕ್ರಮ ಜಾರಿಯಲ್ಲಿದೆ. ಪ್ರಸ್ತುತ 
ರೇಷ್ಮೆ ಗೂಡಿನ ಧಾರಣೆಗಳು ಉತ್ತಮ ವಾಗಿರುವುದರಿಂದ 


ಪ್ರೋತ್ಸಾಹಧನ ನೀಡುವ ಪ್ರಮ ಉದ್ಭವಿಸುವುದಿಲ್ಲ. 


w 


ಸದರಿ ಇಲಾಖೆಯಲ್ಲಿ ಮಂಜೂರಾದ ಅಧಿಕಾರಿ | ಗ್ವಾಷ್ಮಿ ಇಲಾಖೆಯಲ್ಲಿ ಖಾಲಿ ಇರುವ ಪುದ್ದೆಗಳನ್ನು ಭರ್ತಿಮಾಡಲು 
ಮತ್ತು ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಅರ್ಥದಷ್ಟು | ಕ್ರಮವಹಿಸಲಾಗುತ್ತಿದೆ. ಪ್ರಸ್ತತ ಲಭ್ಯವಿರುವ ಅಧಿಕಾರಿ: / 
ಹುದ್ದೆಗಳು ಖಾಲಿ ಇದ್ದು, ರೈತರಿಗೆ ತಾಂತ್ರಿಕತೆ | ಸಿಬ್ಬಂದಿಗಳಿಂದ ರೇಷ್ಮೆ ಬೆಳೆಗಾರರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ 
ಹಾಗೂ ಸಹಾಯ ಸೌಲಭ್ಯ ಕಲ್ಪಿಸುವ | ಹಾಗೂ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು 
ನಿಟ್ಟಿಸಲ್ಲಿ ಸದರಿ ಹುದ್ದೆಗಳನ್ನು ಭರ್ತಿ | ಕ್ರಮ ವಹಿಸಲಾಗುತ್ತಿದೆ. 

| ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 

ಸದರಿ ಹುದ್ದೆಗಳನ್ನು ಯಾವ ಇ ಕಾಲಮಿತಿ| ರೇಷ್ಮೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳೆ ಸಮಗ್ರ 


ಯೊಳಗೆ ಭರ್ತಿ ಮಾಡಲಾಗುವುದು? ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ 
ಆರ್ಥಿಕ ಇಲಾಖೆಯ ಅಸುಮೋದನೆ ಪಡೆದು ಖಾಲಿ ಹುದ್ದೆಗಳನ್ನು 
-ಭರ್ತಿಮಾಡಲು ಕ್ರಮವಹಿಸಲಾಗುವುದು. 
ರೇಷ್ಮೆ 25 ರೇಫ್ಟ್‌ವಿ 2020 
ರಾಯಣ ಗೌಡ) 
ಪೌರಾಡಳಿತ ಹಾಗೂ ತೋಟಗಾರಿಕೆ 


ಮತ್ತು ರೇಷ್ಮೆ ಸಚಿವರು 


